ನವಸಾಕ್ಷರ ಪುಸ್ತಕ ಮಾಲೆ 


py 


ಗಗ 


|| 


೯ 
ಈ 


f\ 


ಎಚ್‌. ನರಸಿಂಹಯ್ಯ 
ಜಿ. ನಾರಾಯಣ 
ಎಲ್‌. ಎಸ್‌. ಶೇಷಗಿರಿರಾವ್‌ 
ತಡ “ಶಾಂತರಸ | 
ಕೆ. ವಿ. ಸುಬ್ಬಣ್ಣ 
| ಗೊ. ಮಃ ಚನ್ನಬಸಪ್ಪ .: 
ಪಿ. ಎಸ್‌. ಶಂಕರ್‌ 
ಶಿವಶಂಕರ ಹಿರೇಮಠ 
ಆರ್‌. ಎಸ್‌. ರಾಜಾರಾಮ್‌ 


ನ್‌ 


ಶ್ರೀಮತಿ ಎಲ್‌. ಜಿ. ಸುಮಿತ್ರ 


ರ್‌ ಸಂಪಾದಕ ಸಮಿತಿ 


ಶ್ರೀಯುತರಾದ 
ಎಸ್‌. ಜಿ. ನಾಗಲೋಟಿಮಠ 
ಕೆ. ವಿ. ನಾರಾಯಣ 
ಪುರುಷೋತ್ತಮ ಬಿಳಿಮಲೆ 
ಕರೀಗೌಡ ಬೀಚನಹಳ್ಳಿ 
ಅಮೃತ ಸೋಮೇಶ್ವರ 
ಸಿ. ಆರ್‌. ಚಂದ್ರಶೇಖರ್‌ 
ಬಿ. ಎ. ಶ್ರೀಧರ 
ಲಿಂಗದೇವರು ಹಳೆಮನೆ 
ಭ. ಮಲ್ಲಿಕಾರ್ಜುನ 
ಮಹಾಬಲೇಶ್ಚರರಾವ್‌ 
ಭಕ್ತಪ್ರಿಯ 
ಎಂ. ಪಿ. ಪರಮಶೇಖರಯ್ಯ 
ಶ್ರೀಮತಿ ಉಷಾ ರಾಂಕುಮಾರ್‌ 


ತ್ರಿ | ಸ ತರಾ ದ # OE 


tam 6 


|" AKSHARA GRANTHALAYA 1 


Acc.No. 016156 


ಪ್ರಸಾರಾಂಗ 
ಕನ್ನಡ ವಿಶ್ವವಿದ್ಯಾಲಯ 
ಹಂಪಿ. ೫೮೩ ೨೧೧ 


ಕೆ. ಮಕಾಳಿ 


ಬೆಲೆ : ರೂ. ೮-೦೦ 


ದ್ರ 
ಲಕ್ಷ್ಮಿ 


ದ್ರಣಾಲಯ 
ಚಾಮರಾಜಪೇಟೆ 


ಬೆಂಗಳೂರು - ೧೮ 


ದೂರವಾಣಿ 


೬೬೧೩೧೨೩ 


ಬಾರದವರೂ ಕೂಡ ಸರ್ಚಬ್ಬಳ ಹೆಸರು ಕೇಳಿರುತ್ತಾರೆ, ಇವನ 

ಯಾರಿಂದಲಾದರೂ ಕೇಳಿ ಇವುಗಳ ಮೂರು ಸಾಲಿನ 
ರುತ್ತಾರ. ಈ ಸಣ್ಣ ಕೃತಿ ಓದಲು ಆರಂಭಿಸಿರುವ 
ನೀವೂ ಕೂಡ ಯಾರಿಂದಲಾದರೂ ಸರ್ವಜ್ಞನ ವಚನಗಳನ್ನು ಕೇಳಿರುತ್ತೀರಿ. 
ಕವಿಗಳಲ್ಲಿ ಈ ಸರ್ವಜ್ಞ ಶೀರ ಅಪರೂಪದವನು. ಇವನು 
ಯಾವ ಮಹಾಕಾವ್ಯವನ್ನೂ ಬರೆದಿಲ್ಲ .. ಈತ ಅಲೆಮಾರಿ. ಶ 
ಅವಧಿಯಲ್ಲಿ ಹಲವು ವೈಚಿತ್ರ್ಯಗಳನ್ನು ಕಂಡವನು. ಆಯಾ  ಕ್ಷಣಗಳಲ್ಲಿಯೇ 
ಷೆ ಮೂರು ಸಾಲಿನ ತ್ರಿಪದಿಯನ್ನು ಹಾಡಿ, ಜನರ ಮನಸ್ಸಿನಲ್ಲಿ ಅಚ್ಚೊತ್ತಿ 
 ಉಳಿದುಕೊಂಡಿದ್ದಾನೆ. 


4 ಇವನು ನಾಲ್ಕು ನೂರು ವರ್ಷಗಳಿಗೂ ಹಿಂದೆ ಇದ್ದನಂತೆ. ಇವನ 
ಬಾಳ್ವೆಯ ಬಗ್ಗೆ ಹೆಚ್ಚಿನ ವಿವರ ನಮಗೆ ಗೊತ್ತಿಲ್ಲ. ದಂತಕತೆಯೊಂದು ಇವನ 
ಜಃ ಹುಟ್ಟಿನ ಬಗ್ಗೆ ಬಹಳ ಕಾಲದಿಂದಲೂ ಉಳಿದು ಬಂದಿದೆ. ಈ 


ಕ 


ಕ್ತ್‌ 


ಇಸ್ಟ್‌ RL 


We 


~}y 


_ 
NY 


1 


MAA VS ( N\ W 


\ 
ಕ್ಷ 


ಶಿ 


ANN 


MAN 


Wee" 


ಢಾ 
ed 
ಲ 


ರಾ 
ಎರ್ಸ ಹ್‌ 
ಹ 
ಪರ್ಕ 
ಗ್‌ 


ಸರ್ವಜ್ಞನ ವಚನಗಳನ್ನು. "ಓದುವುದು ಮತ್ತು ಓದಿದ್ದನ್ನು. ಅರ್ಥ 
ಮಾಡಿಕೊಳ್ಳುವುದು ನಮ್ಮ. ತಿಳಿವಳಿಕೆಯನ್ನು ವಿಸ್ತರಿಸುತ್ತದೆ. ಮುಂದಿನ 
Bee ನೀವೇ ಇದನ್ನು. ತಿಳಿಯಬಹುದು. ತ 


ಓದಿದ ಓದೆಲ್ಲ | ಮೇದ ಕಬ್ಬಿನ ಹಿಪ್ಪೆ. 
ಓದಿದ ಓದನರಿದರೆ - ಆ ಹಿಪ್ಪೆ 
/ ಆದ ಕಬ್ಬಂತೆ ಸರ್ವಜ್ಞ ॥ 

| ಕ 


3 ನಾವು) ಓದುವ ಒದು ಹೇಗೆ ಇರುತ್ತದೆ? ಉತ್ತ ರ ಸರ್ವಜ್ಞನ 
ಈ ವಚನದಲ್ಲಿ ಇದೆ. ಓದನ್ನು ಸರ್ವಜ್ಞ ಇಲ್ಲ ಕಬ್ಬಿಗೆ ಹೋಲಿಸಿದ್ದಾ ನೆ. 
ಕಬ್ಬಿನಲ್ಲಿ ರಸ ಇರುತ್ತದೆ. ಒಂದು ರಾಸು ಈ ಕಬ್ಬನ್ನು ಜಗಿದು ರಸ 
ಹೀರಿದ ಮೇಲೆ ಉಳಿಯುವುದು ಹಿಪ್ಪೆ. ಆ ಹಿಪ್ಪೆಯನ್ನು ರಾಸು ಹಾಗೆಯೇ 
ಬಿಡುತ್ತದೆ.. ರಾಸಿಗೆ ಕಬ್ಬು ಹುಲ್ಲಿನಂತೆ ಮೇಯುವ ಒಂದು ಪದಾರ್ಥ. ಸವಿ 
ಇದೆ ಎಂದು ಕಬ್ಬು ಜಗಿದು ರಸ ಹೀರುತ್ತದೆ. ಹಿಪ್ಪೆಯನ್ನು ಹೊರಗೆ 
ಉಗುಳುತ್ತದೆ. ನಮ್ಮ ಓದು ಕೂಡ ಹೀಗೆ ಕಬ್ಬಿನ ಹಿಪ್ಪೆಯಂತೆ. ಓದಲು 


ಹೊ 


he 


ಯೃ 


ಕಲಿತ ಮೇಲೆ ನಾವು ಏನೇನನ್ನೋ ಓದುತ್ತೇವೆ. ಓದಿದ ಓದು ಎಂತಹು! 
ಎಂದು ಅರಿಯುವುದು ಮಾತ್ರ ಕಡಿಟು. ಹೀಗೆ ನಾವು ಓದಿದ ಓದ 
ಅರಿತಾಗ ನಮ್ಮ ಓದು ಒಪ್ಪಯಾಗುವುದಿಲ್ಲ. ರಸ ಇರುವ ಕಬ್ಬಿನಂತೆ ನಃ 
ಒಳಗೆ ತುಂಬಿಕೊಳ್ಳುತ್ತದೆ. ಜ್ಞಾನವಾಗಿ ಉಳಿಯುತ್ತದೆ. ನಮ್ಮ ' ಓದಿ 
ಗೌರವ ತಂದುಕೊಳ್ಳುವಂತೆ ಸದಾಕಾಲ , ತನ್ನ ರಸವನ್ನು ಒಸರುತ್ತದೆ. 


ಸರ್ವಜ್ಞ ಬೇರೆ ಕೆಲವು ವಚನಗಳಲ್ಲೂ ಓದಿನ. ಮಹತ್ವವಃ 
ಹೇಳಿದ್ದಾನೆ. ಇವನ ವಚನಗಳು ಶಿವಶರಣರ ವಚನಗಳ ಹಾಗಲ್ಲ. ಶಿವಶರಣ 
ವಚನಗಳು ಗದ್ಯ-ಪದ್ಯ ಬಿರೆತ ಶೈಲಿಯಲ್ಲಿ ಇರುತ್ತವೆ ಆ ವಚನಗಳಿಗೆ ಇ 
ಸಾಲುಗಳು . ಇರಬೇಕು ಎಂಬ ನಿಯಮ ಇಲ್ಲ. ಎರಡು ` ಸಾಲಿನಿಂ 
ಮುವೃತ್ತು, ನಲವತ್ತು ಸಾಲಿನ ವಚನಗಳೂ ಇವೆ. ಸರ್ವಜ್ಞನ ವಚನಗ 
ಹೀಗಲ್ಲ. ಇವು ಮೂರು ಸಾಲಿನ ತ್ರಿಪದಿಗಳು. ತ್ರಿಪದಿಗಳು ಕನ್ನಡ ಭಾಷೆ 
ಗಾಯತ್ರಿ ಎಂದು ಹೆಸರು ಪಡೆದಿವೆ. ಜನಪದ ಗೀತೆಗಳಲ್ಲಿ ತ್ರಿಪದಿಗ 
ಹೆಚ್ಚು. 


ಉತ್ತಮರ ಗೆಳೆತನ! ಪುತ್ಥಳಿ ಬಂಗಾರ 
ಮತ್ತ ಹೀನರ ಗೆಳೆತನ! ಮಾಡಿದರ 
ಹಿತ್ತಾಳೆಗಿಂಶ ಬಲು ಹೀನ. ॥ 


ಇದು ಜನಪದ ಗೀತೆಯೊಂದರಲ್ಲಿ ಬರುವ 
ಗೀತೆಯನ್ನು. ಹಾಡಿದ ಕವಿ ತನ್ನ ಹೆಸರನ್ನು ಹೇಳಿಕೊಂಡಿ 
ಕವಿಗಳಲ್ಲ ಹೀಗೆಯೇ. ಆದರೆ ಸರ್ವಜ್ಞ ಯು ಹಾಡಿದ ತ್ರಿಪದಿ” 
ಕೊನೆಯಲ್ಲಿ  "ಸರ್ವಜ್ಞ' ಎಂಬ ಅಂಕಿತ ಹೇಳಿದ್ದಾನೆ. ಈ ಅಂಕಿತ ಮೊ 
"ಪರಮಾರ್ಥ' ಎಂದಿತ್ತು. ಜನ ಇದನ್ನು "ಸರ್ವಜ್ಞ'. ಎಂದು ಕರೆದರು 
ಅಭಿಪ್ರಾಯ ಇದೆ. ಸರ್ವಜ್ಞ ಎನ್ನುವುದೂ ಇವನ ಹೆಸರಲ್ಲ. ಜನರೇ ಕ 
ಹೆಸರು ಅಥವಾ ತಾನೇ ಈ ಹೆಸರನ್ನು ತನಗೆ. ಕರೆದುಕೊ೦ಡಿರಬೇಕು 
ಅಭಿಪ್ರಾಯವೂ ಇದೆ. 


ಸರ್ವಜ್ಞನ ವಚನಗಳೇ ಹೀಗೆ. ಒಂದೊಂದು ವಚನವೂ ಅವನ 
' ಅನುಭವದ ನುಡಿಗಳು. ಬ ' 
| ಸಜ್ಜನರ ಸಂಗ ತಾ! ಹೆಜ್ಜೇನ ಕೊಡದಂತೆ ಗಾ. 
ದುರ್ಜನರ ಕೂಟವದು ಮಾತ್ರ ಬಚ್ಚಲ 
ಬಜ್ಜರದಂತೆ ಸರ್ವಜ್ಞ ॥ ' 


ಕೊಡದಂತೆ ಸಿಹಿಯಾಗಿ ಇರುತ್ತದೆ. ಹೆಜ್ಜೇನು ಗುಂಕಾರ ಮಾಡುವುದನ್ನು 
ಕೇಳುವುದೂ ಹಿಶ. ಸ ಜ್ಜ ನರ ಮಾತುಗಳೂ ಹೀಗೆಯೇ. ಅವರ ಮಾತು 
ಕೆವಿಗೆ ಇಂಪಾಗಿ ಇರುತ್ತದೆ. ದುರ್ಜನರ ಕೂಟದಲ್ಲಿ ಕ್ಷಣಮಾತ್ರ ಕೂಡಿದರೂ 
ಅದು ಬಚ್ಚಲ ನೀರಿನ ಬಜ್ಜರ, ಅಂದರೆ ಪಾಚಿಯಂತೆ. ಈ ನೀರಿನಲ್ಲಿ 
ಕೊಳೆ, ದುರ್ಗಂಧ ಇರುತ್ತದೆ. ಮೇಲೆ ಪಾಚಿ ಕಟ್ಬಿರುತ್ತದೆ. ಸೊಳ್ಳೆಯಂಥ 
ಕೀಟಗಳು ಹಾರಾಡುತ್ತ ಇರುತ್ತವೆ. ಜೇನಿನ ಕೊಡಕ್ಕೂ ಈ  ಕೊಳೆನೀರಿಗೂ 
ಎಲ್ಲಿಯ ನಂಟು? ಅದಕ್ಕೇ ಸರ್ವಜ್ಞ ಸಜ್ಜನರನ್ನು ಹೆಜ್ಜೇನು ತುಪ್ಪ ತುಂಬಿದ 


ಸ ಒಳ್ಳೆಯವರ ಸಂಗ ಮತ್ತು ಒಡನಾಟ ಹೆಚ್ಚಿನು ತುಪ್ಪ ತುಂಬಿದ 
| 


ಸ ಮು ಜು ಬಂಟ ಐ | 


ಒಳ್ಳೆಯವರ ಒಡನಾಟದಲ್ಲಿ ಕಳ್ಳ 


ಹ 


ಸರ್ವಜ್ಞ ಲೋಕಸಂಚಾರಿ. ತನ್ನ ಜೀವಿತದ ಬಹಳ 
ಇವನು ಸಂಚಾರದಲ್ಲಿ ಕಳೆದವನು. ಊರಿಂದ ಊರಿಗೆ ನಡೆದು - ಹೊರಟಾಗ : 
ತಾನು ಹೋಗಬೇಕಿರುವ ಊರಿಗೆ ದಾರಿ ತೋರಿಸುವವರು ಯಾರಾದರೇನು? ' 


; ಬೆಟ್ಟ ಕರ್ಪೂರ ಉರಿದು! ಬೊಟ್ಟಿಡಲು ಬೂದಿಲ್ಲ. 
= ನೆಟ್ಟನೆ ಗುರುವನರಿದನ-ಕರ್ಮವು 
f ಮುಟ್ಟಲಂಜವು ಸರ್ವಜ್ಞ ॥ 


ಕರ್ಪೂರವನ್ನು ಬೆಟ್ಟದ ಎತ್ತರಕ್ಕೆ ಒಟ್ಟಿ ಉರಿಸಿದರೂ ಕೊನೆಯಲ್ಲಿ 
' ಒಂದಿಷ್ಟೂ ಬೂದಿ ಇರುವುದಿಲ್ಲ. ಬೇರೆ ಏನನ್ನು ಉರಿಸಿದರೂ ಅದರಲ್ಲಿ 
ಮಕ್ಕಳಿಗೆ ದೃಷ್ಟಿ ಆದೀತೆಂದು ಬೊಟ್ಟು ಕಾಡಿಗೆ ಇಡುವಂಥ ಬೂದಿ, ಮಸಿ 
ಸಿಗುತ್ತದೆ. ಕರ್ಪೂರ ಹೀಗಲ್ಲ. ಗುರುವನ್ನು ಶಿಷ್ಯ ಆರಿತಾಗ ಅವನ ಅಜ್ಞಾನ 
ಬೆಟ್ಟದಷ್ಟು. ದೊಡ್ಡದಾಗಿ ಇದ್ದರೂ ಅದೆಲ್ಲ ಕರ್ಪೂರದ ಹಾಗೆ ಉರಿದು 


ಅವನಲ್ಲ ಜ್ಞಾನ ತುಂಬುತ್ತದೆ. ಬೇರೆ ಕೆಟ್ಟ ವಿಷಯಗಳು ಅವನನ್ನು ಮುಟ್ಟಲು 
ತಾವೇ ತ ವೆ... ಓದು ಮತ್ತು ಜ್ಞಾನದ ಮಹತ್ವವನ್ನು ಸರಿಯಾದ 
ಗುರುವಿನ ಮೂಲಕ ಅರಿಯಬೇಕು ಎಂದು ಸರ್ವಜ್ಞ ಹೇಳಿದ್ದಾನೆ. 


ತನ್ನಲ್ಲಿ ಜ್ಞಾನ ಉದಿಸಿದ - ಮಹತುವ 
ಕನ್ನಡಿಯಂತೆ ಸರ್ವಜ್ಞ ॥ ' 

ಕನ್ನಡಿ ತನ್ನ ಎದುರಿಗೆ ಇರುವ ಎಲ್ಲವನ್ನೂ! ತನ್ನ ಒಳಗೆ. 
ತುಂಬಿಕೊಂಡಿರುವ ಹಾಗೆ" ಹೊರಕ್ಕೆ ತೋರುತ್ತ ಇರುತ್ತದೆ. ಆದರೆ ಅದು 
ತನ್ನನ್ನು ನೋಡಲಿ ಎಂದು ಯಾರನ್ನೂ ತನ್ನ ಬಳಿಗೆ ಕರೆಯುವುದಿಲ್ಲ. 
ಬಂದವರಿಗೆ ಮಾತ್ರ ಪ್ರತಿಫಲನ ತೋರುತ್ತದೆ. ಜ್ಞಾನ ಪಡೆದ ಮಹಾತ್ಮನೂ 
ಹೀಗೆಯೇ. ಅವನು ಕನ್ನಡಿಯಂತೆ ಇರುತ್ತಾನೆ. ಬಳಿ ಬಂದವರಿಗೆ ಪ್ರತಿಫಲನ 
ತೋರುತ್ತಾನೆ. 


i Sit i as 


ಜ್ಞಾನವಿದ್ಯವು ಲೇಸು! ಮಾನಿಪತಿ ಹಿತ ಲೇಸು 
ಸ್ಟಾನುಭಾವಿಗಳ ಕೆಳೆ ಲೇಸು ಎಲ್ಲಕ್ಕು 
ದಾನವೇ ಲೇಸು ಸರ್ವಜ್ಞ ॥ 


> ರ್ರಿ ಹಾ ಸ್ರತ ಬ cl cada 


ಜ್ಞಾನ ಮತ್ತು ವಿದ್ಯೆಗಳು ಒಳ್ಳೆಯವು. ಗೌರಯುತ ಒಡೆಯ 
ಅಥವಾ ಅಧಿಕಾರಿಗೆ ಸಹಕಾರ ನೀಡುವುದು ಒಳ್ಳೆಯದು. ಇದು ತನಗೂ 
ಹಿತ ಬಯಸುವಂತೆ ಇರುತ್ತದೆ. ಸ್ವಂತ ಅನುಭವದಲ್ಲಿ ಶ್ರೇಷ್ಠ ಜ್ಞಾನ ಪಡೆದ: 


ಿ 


ಎ೦ದಾದರೂ ನಮಗೆ" ತ ನೆರವಾಗುತ್ತದೆ. ನನಗೇ ಬೇಕು 

ಯಾರ ಕಣ್ಣಿಗೂ ಕಾಣದಂತೆ ಬಚ್ಚಿ ಇಡುವುದು ಎಷ್ಟೋ ವೇಳೆ 
ರೊ ರ ಪಾಲಾಗುತ್ತದೆ. ಕಳ್ಳರು ಕದ್ದು ಒಯ್ಯುತ್ತಾರೆ ಇಟ್ಟಲ್ಲಿ ಗೆದ್ದಲು 
ಹತ್ತಿರುತ್ತದೆ. ಇಲ್ಲವೇ, ಯಾವುದೋ ಅನಾಹುತಕ್ಕೆ ಸಿಲುಕಿ ಇಲ್ಲದಂತಾಗಿರುತ್ತದೆ. 
ದಾನ ಹೀಗಲ್ಲ. ಆದ್ದರಿಂದ ದಾನ ಮಾಡುವ ಗುಣ ಮೈಗೂಡಿಸಿಕೊಂಡರೆ 
'ಗೌರವ ತರುತ್ತದೆ. ಮುಂದೆ ಒಳ್ಳೆಯದನ್ನೂ ತರುತ್ತದೆ. 

ದಾನ ಎಂದರೆ ಇಂಥ ವಸ್ತುವನ್ನೇ ಕೂಡಬೇಕು ಎ೦ಬ 
4 ನಿಯಮವಿಲ್ಲ. ತನ್ನ ಬಳಿ ಇರುವ ಏನನ್ನು ಕೊಟ್ಟರೂ ಅದು ದಾನ 
ಅನ್ನಿಸಿಕೊಳ್ಳುತ್ತದೆ. ವಿದ್ಯೆಯನ್ನು ಇನ್ನೊಬ್ಬರಿಗೆ ಕೊಡುವುದೂ ದಾನನ ಈ 
ವಿದ್ಯಾದಾನದಿಂದ ವಿದ್ಯೆ ಪಡೆದವನ ಜೀವನ ಹಸನಾಗುತ್ತದೆ. ಆದರೆ 


' ಸರ್ವಜ್ಞ ಅನ್ನವೇ ಎಲ್ಲ ದಾನಗಳಿಗಿಂತ ಮಿಗಿಲಾದ ದಾನ ಎಂದಿದ್ದಾನೆ. 
| ದ್ಯ a ಇ ೦ 


ಜಟಾ ಫ್‌ ಪ ಲ ಲ ್ಸ್‌್ಥ 


ಅನ್ನದಾನಗಳಿಂದ। ಇನ್ನು ದಾನಗಳಿಲ್ಲ 
ಅನ್ನಕ್ಕೆ ಮೇಲು ಹಿರಿದಿಲ್ಲ - ಲೋಕಕೆ 
[os €ು [oj 


ಅನ್ನವೇ ಪ್ರಾಣ ಸರ್ವಜ್ಞ | 


ಅನ, ಹಸಿದವನ ಹಸಿವನ್ನು ನೀಗಿಸುತ್ತದೆ. ಹಸಿವು ನೀಗದೆ 
ಜಗತ್ತಿನ ಯಾವ ಜೀವಿಯೂ ಬದುಕೆ ಉಳಿಯಲಾರದು. ಆದ್ದರಿಂದಲೇ 
ಸರ್ವಜ್ಞ ಲೋಕಕ್ಕೆ ಅನ್ನವೇ ಪ್ರಾಣ ಎಂದಿದ್ದಾನೆ. ಇಂಥ ಹಸಿವು ನೀಗುವ 
ಆಹಾರವನ್ನು ದಾನ ಮಾಡಬೇಕು. ಹಸಿದವನಿಗೆ ವಿದ್ಯೆ ಹೇಳಿಕೊಡಲು 
ಹೋದರೆ ಅದು ಅವನ ಮನಸ್ಸಿಗೆ ಹೋಗುವುದೇ ಇಲ್ಲ. ವಿದ್ಯೆ ಕಲಿಯಲು 
ಆಸಕ್ತಿ ಇರುವವನಿಗೆ ವಿದ್ಯೆಯ ದಾನ ಇತ್ತರೆ ಅದು ಸಾರ್ಥಕ. ಹಾಗೆಯೇ 


ಹಸಿದವನಿಗೆ ಅನ್ನ ಇಡುವುದೂ ಸಾರ್ಥಕ. 


೧೦ 


ಇ ಜಿ: ದೂರವಾದರೆ ಕರ್ಮ. 
ಒಳ್ಳೆಯ ಹಾದಿ. ಮತ್ತೊಂದು ಒಳ್ಳೆಯದಲ್ಲದ ಹಾದಿ. ಧರ್ಮ ಕರ್ಮದ 


ಎಡ 


ನಡುವೆ ಇರುವ ಭೇದ ಇಷ್ಟೇ. ಕಡೆತನಕ. ಒಳ್ಳೆಯ ಹಾದಿಯಲ್ಲೆ 


ನಡೆಯುತ್ತಿದ್ದರೆ ಒಳ್ಳೆಯವನು ಅನ್ನಿ,ಸಿಕೊಳ್ಳುತ್ತೇವೆ. ಪೀ ಒಳ್ಳೆಯದರಲ್ಲೆ ನಮ್ಮ 
 ಧರ್ಮಕರ್ಮ ಅಡಗಿರುತ್ತ ದೆ. ಈ ಒಳ್ಳೆತನದ ದಾರಿ ತೊರೆದಾಗ ಧರ್ಮ 


ಇಲ್ಲದೆ ಬರಿಯ ಕರ್ಮ ಇರುತ್ತದೆ. 


ಲ) 


ಸರ್ವಜ್ಞ ನ ವಚನಗಳು ` ಬದುಕಿಗೆ ಮಾರ್ಗದರ್ಶನ ಮಾಡುತ್ತವೆ. 
ಲೋಕದ ಜ್ಞಾನವನ್ನು ನೀಡುತ್ತವೆ. ಏಕೆಂದರೆ. ಅವನು ಈ ವಚನಗಳಲ್ಲಿ ಶಾನು 
ಕಂಡ ಜನರ ಬದುಕಿನ ರೀತಿನೀತಿಗಳನ್ನು ಕಂಡು ಹಾಡಿದ. 


ಮಾತಿಂದ ನಗೆನುಡಿಯು |! ಮಾತಿಂದ ಕೊಲೆ ಹಗೆಯು 
ಮಾತಿಂದೆ ಸರ್ವರಿಗೆಯುಪಚಾರ-ಲೋಕಕ್ಕೆ 
ಮಾತೆ ಮಾಣಿಕವು ಸರ್ವಜ್ಞ ॥ 


ನಾವು ಆಡುವ ಮಾತಿನಿಂದ ಬೇರೆಯವರನ್ನು ನಗಿಸಬಹುದು. ಅವರು 
ನಗುನಗುತ್ತ ನಮ್ಮ ಜೊತೆ ಮಾತಾಡುವಂತೆ ಮಾಡಬಹುದು. ಆಗ ಮಾತಿನ 
ಸಂದರ್ಭ ನಾವು ಮಾತಾಡುತ್ತಿರುವ ವ್ಯಕ್ತಿಗಳಲ್ಲಿ ಒಳ್ಳೆಯ ಭಾವನೆ ಮೂಡಿಸುತ್ತ 
ರಸಗಳಿಗೆಗಳ ಕ್ಷಣಗಳನ್ನಾಗಿ ತೋರುತ್ತದೆ. ಸ್ನೇಹ ಹೆಚ್ಚು ನಿಕಟದ್ದಾಗಿ. 
ಬೆಸೆಯುತ್ತದೆ. ಹೀಗೆ ಇಲ್ಲದೆ ಮಾತು ಕೆಲವು ಸಲ ಜಗಳ, ಮನಸ್ತಾಪಗಳ 
ಕಡ ಹೊರಳಿದರೆ ಹಗೆತನ, ಕೊಲೆಯವರೆಗೂ ತಲುಪುತ್ತದೆ. ಬದುಕನ್ನು 
ಒಳ್ಳೆಯ ಹಾದಿಯಿಂದ ದೂರ ಮಾಡಿಬಿಡುತ್ತದೆ. ಅದಕ್ಕೇ ಮಾತು ಸರ್ವರಿಗೂ 
ಉಪಚಾರ ಮಾಡುವಂತೆ ಇರಬೇಕು. ಈ ಉಪಚಾರದ ರೀತಿ ಮನಸ್ಸನ್ನು 
ಗೆಲ್ಲಿಸುತ್ತದೆ. ಅದು ಬಾಳನ್ನು ಹಸನುಗೊಳಿಸುವ ಕಡೆ ಸಾಗಿಸುತ್ತದೆ. ಈ 
ಲೋಕದ ಬಾಳಿಗೆ "ಮಾತು' ಮಾಡೆಕೃವಿದ್ದಂತೆ. 


ಮಾತ ಬಲ್ಲಾತಂಗೆ! ಮಾತೊಂದು ಮಾಣಿಕವು 
ಮಾತುಗಳನರಿಯದಧಮಂಗೆ - ಮಾಣಿಕವು 
ತೂತಾದ ಪರಿಯು ಸರ್ವಜ್ಞ | 


ಮಾತು ಬಲ್ಲವನು ಜಾಣ. ಜ್ಞಾ ನಿಗೆ ಮಾತು ಎನ್ನುವುದು 
ಮಾಣಿಕ್ಯದಂತೆ ಇರುತ್ತದೆ. ಅವನು ಮಾತನ್ಸೇ ಮಾಣಿಕ್ಯ ಎಂದು ತಿಳಿದಿರುತ್ತಾನೆ. 
ಅವನ ಮಾತಿಗೆ ಮಾಣಿಕ್ಯದಷ್ಟೇ ಬೆಲೆ ಇರುತ್ತದೆ. ಅವನ ಮಾತುಗಳು 
ಮಾಣಿಕ್ಯದಂತೆ ಹೊಳಪು ಬೀರುತ್ತವೆ; ಮನಸ್ಸಿಗೆ ನಾಟುತ್ತವೆ. ನೂರಾರು ಜನರ 
ನಡುವೆಯೂ ಇಂಥ ಮಾತುಗಳಲ್ಲಿ ಇವನು: ಗೌರವ ತಂದುಕೊಳ್ಳುತ್ತಾನೆ. ಇವನ 
ಮಾತು ಹಗುರವಾಗುವುದಿಲ್ಲ ಮಾತುಗಳನ್ನು ಅರಿಯದ ಕೆಟ್ಟಪನಿಗೆ ಮಾತಿನ 
ಬೆಲೆಯೇ ತಿಳಿದಿರುವುದಿಲ್ಲ. ತನ್ನ ಮಾತುಗಳು ಮಾಣಿಕೃ್ಕದಂತೆ "ಇರಬೇಕು ಎಂಬ 


೧.೨ 


ಇದು ಸಮುದ್ರ ಮಥನದ ಕಾಲದಂತೆ ಬದಲಾದರೆ'' ಆ ಸಂದರ್ಭದಲ್ಲಿ 
Bian ವಿಷಯ ಹೇಗಿರುತ್ತದೆಯೋ ಊಹಿಸಲು ಸಾಧ್ಯವಾಗುವುದಿಲ್ಲ. 
ಸಮುದ್ರ ಮಥನ ಕಾಲದಲ್ಲಿ ಹಾಲಾಹಲ (ವಿಷು ಹುಟ್ಟದಾಗ ಅದನ್ನು ಶಿವ 
ಕುಡಿಯಬೇಕಾಯಿತು. ನಮಗೆ ಅಂಥ ವಿಧಿ ಬಂದಾಗ ಆ ಸಂದರ್ಭ ತೀರ 
ವಿಕೋಪಕ್ಕೆ ತಲುಪಿರುತ್ತದೆ. ಅದಕ್ಕಾಗಿ ಯಾವ ಮಾತಿನ ಸಂದರ್ಭದಲ್ಲಿಯೂ 
ವಿವೇಚನೆ ಕಳೆದುಕೊಳ್ಳಬಾರದು. 016156 
4 ಕಣ್ಣಿಂದೆ ಪುಣ್ಯವು! ಕಣ್ಣಿಂದೆ ಪಾಪವು 
| ಕಣ್ಣಿಂದೆ ಇಹವು ಪರವಕ್ಕು-ಲೋಕಕ್ಕೆ 
ಕಣ್ಣೆ ಕಾರಣವು ಸರ್ವಜ್ಞ ॥ 
ಷೆ ಪುಣ್ಯ- ಪಾಪಗಳ ನಂಬಿಕೆ ಬಹಳ ಕಾಲದಿಂದಲೂ ಇದೆ. 
ಒಳ್ಳೆಯದನ್ನು ಮಾಡುವುದು ಪುಣ್ಯವಾದರೆ, ಕೆಟ್ಟದನ್ನು ಮಾಡುವುದು 
| ಪಾಪವಾಗುತ್ತದೆ. ಈ ಒಳ್ಳೆಯದು ಮತ್ತು ಕೆಟ್ಟದನ್ನು ಅರಿಯುವುದು ಕಣ್ಣು 


೧೩ 


ಮೊದಲುಗೊಂಡು ಎಲ್ಲ ಜೀವಿಗಳಲ್ಲೂ ಇರುತ್ತದೆ. *. ಈ ಕಣ್ಣು . 
ದೃಷ್ಠಿ ಹರಿಸುವ ಕಣ್ಣುಗಳಂತೆ ಅಲ್ಲ. ಯಾವುದು ಒದು, 
ಕೆಟ್ಟದು ಎಂಬುದನ್ನು ಈ ಒಳಗಿನ ಕಣ್ಣು ಅರಿವಿಗೆ ತೋರಿಸುತ್ತದೆ. 
ಹೊರಕಣ್ಣುಗಳ ನೋಟಕ್ಕೆ ಕಂಡಿರದ ನೋಟಪೊಂದನ್ನು ತನ್ನಲ್ಲಿ ' ಷಂ ಈ 
ಲೋಕದ ನಮ್ಮ ಬಾಳಿಗೆ ಒಂದು ಮಹತ್ವ ಇದೆ ಎಂಬ ದೃಷ್ಟಿಯನ್ನು" 
ತಂದುಕೊಡುತ್ತದೆ. ನಮ್ಮಲ್ಲಿ ಪಾಪ-ಪುಣ್ಯದ ಷಾ ಅಳಿಸುತ್ತದೆ. 


4 
ಮ. 
| 
| 


ಇನ್ನೊಂದು ವಚನದಲ್ಲಿ ಕಷ್ಟಸುಖಗಳನ್ನು ಸಮನಾಗಿ ನೋಡುವವನಿಗೆ 
ಪಾಪ ಎನು ವುದೇ ಇರುವುದಿಲ್ಲ ಎಂದಿದ್ದಾನೆ ಸರ್ವಜ್ಞ. 


ಕೋಪವೆಂಬುದು ತಾನು। ಶಾಪದ ನೆಲಗಟ್ಟು 
ಆಪತ್ತು. ಸುಖವು ಸರಿಯೆಂದು-ಕಾಂಬವಗೆ 
ಪವೆಲ್ಲಿಯದು ಸರ್ವಜ್ಞ ॥ 


ನಮ್ಮಲ್ಲಿ ನೆಲೆಸಿರುವ ಕೋಪ ನ್ಲುವುದು ನಮಗೆ ನಾವೇ ಶಾಪ 
ಹಾಕಿಕೊಳ್ಳುವಂಥ ನೆಲೆಗಟ್ಟನ್ನು or: ದೆ. ಕೋಪದ ಸಂದರ್ಭದಲ್ಲಿ ನಮ್ಮ 
ವಿವೇಚನೆ ನಮ್ಮಿಂದ ದೂರ ಹೋಗಿರುತ್ತದೆ. ಇಂಥ ಸಂದರ್ಭ ಯಾರೋ 
ಯಾರಿಗೋ ಶಾಪ ಕೊಟ್ಟಂಥ ಸಂದರ್ಭಕ್ಕೆ ಸಮನಾಗಿ ಇರುತ್ತದೆ. ಆದರೆ ಇಲ್ಲಿ 
ನಾವೇ ನಮಗೆ ಶಾಪ ಹಾಕಿಕೊಂಡಿರುತ್ತೇವೆ. ನಮಗೆ ಇದರ ಅರಿವೇ 
ಇರುವುದಿಲ್ಲ. ಬದುಕಿನಲ್ಲಿ ಆಪತ್ತು ಎದುರಾಗುವಂತೆ ಸುಖವೂ ಇರುತ್ತದೆ. ಈ 
ಆಪತ್ತು ಮತ್ತು ಸುಖ ಎರಡನ್ನೂ ಒಂದೇ ಮನಸ್ಸಿನಿಂದ ನೋಡುವವನಿಗೆ' 
ಪಾಪ ಎನ್ನುವುದೇ ಇರುವುದಿಲ್ಲ. ಯಾಕೆಂದರೆ ಇವನು ಪಾಪದತ್ತ 
ಹೊರಳುವುದೇ ಇಲ್ಲ. | 


೧೪ 


ಪಾಪವೆಂಬುದಕೆ ತಿಳಿ! ಕೋಪವೇ ನೆಲಗಟ್ಟು 
ಕೂಪದೊಳು ನೇಣು ಹರಿದಂತೆ - ನರಕಕ್ಕೆ 
ಕೋಪಿ ತಾನಿಳಿವ ಸರ್ವಜ್ಞ | 


ಸರ್ವಜ್ಞ ಈ ವಚನದಲ್ಲಿ ಮತ್ತೆ ಪಾಪಕ್ಕೆ ಕೋಪವೇ ಕಾರಣ 
ಎಂದು ಹೇಳುತ್ತಾನೆ. ಕೋಪದ ನೆಲೆ ಅಳಿಯದಿದ್ದರೆ ಮತ್ತೆ ಮತ್ತೆ ಅದೇ 
ಪಾಪಕ್ಕೆ ಅಂದರೆ, ಕೆಡುಕಿಗೆ, ವಿವೇಚನೆ ಇಲ್ಲದ ಕಾರ್ಯಕ್ಕೆ ಎಳಸುತ್ತದೆ. 
ಇದರ ಪರಿಣಾಮ ಕೊನೆಗೆ ಒಂದು ಸಲ ಬಾವಿಯಲ್ಲಿ ನೇಣು ಹಗ್ಗವನ್ನು 
ಕೊರಳಿಗೆ ಬಿಗಿದು ಈ ಹಗ್ಗ ಹರಿದು ಬಾವಿಗೆ ಅಂದರೆ ನರಕದಂಥ 
ಪಾಪಕ್ಕೆ ಇಳಿಯುತ್ತಾನೆ ಎನ್ನುವುದು ಸರ್ವಜ್ಞನ ಅಭಿಪ್ರಾಯ ಆಗಿದೆ. 


ಬಾಳೆಯ ಬಗೆಗೆ ತುಂಬ ಕುತೂಹಲ ಇರಿಸಿಕೊಂಡ ಸರ್ವಜ್ಞ 
ಆರೋಗ್ಯದ ಬಗೆಗೂ ಹೇಳಿದ್ದಾನೆ. 


ಹಸಿವರಿತು ಉಂಬುದು। ಬಿಸಿನೀರ  ಕುಡಿವುದು 

ಹಸಿವಕ್ಕು ವಿಷಯ ಘನವಕ್ಕು-ವೃದ್ಯಗೆ 

ಬೆಸಸ ಬೇಡೆಂದ ಸರ್ವಜ್ಞ ॥ 
ಹಸಿವು: ದೇಹಕ್ಕೆ ಸಹಜ. ಇದು ಪ್ರಕೃತಿಯ ನಿಯಮ. ಬಲ್ಲ 
ಜೀವಿಗಳಿಗೂ ಹಸಿವು ಇದ್ದೇ ಇರುತ್ತದೆ. ಹೀಗೆ ಹಸಿದಾಗ ಮಾತ್ರ ಊಟ 
ಮಾಡಬೇಕು. ಊಟ ಮಾಡುವಾಗ ನಮ್ಮ ಜೀರ್ಣಶಕ್ತೆ ಎಷ್ಟಿದೆ. ಎಂಬುದನ್ನು 
ತಿಳಿಯಬೇಕು. ಹಸಿವು ಉಡುಗಿದರೂ ಆಹಾರ ಸೇವಿಸಬಾರದು, ಮತ್ತು 
ಕುಡಿಯಲು ಬಿಸಿನೀರನ್ನೇ ಉಪಯೋಗಿಸಬೇಕು. ಬಿಸಿನೀರಿನ ಸೇವನೆ ಆರೋಗ್ಯವನ್ನು 
ಸಮತೋಲದಲ್ಲಿ ಇಡಲೂ ನೆರವಾಗುತ್ತದೆ. ಹಸಿವು-ದಾಹ ತುಂಬ 
ದೊಡ್ಡವಾದ ವಿಷಯಗಳು. ಇವನ್ನು ಸರಿತೊಗಿಸಿಕೊಳ್ಳುವ ರೀತಿ ತಿಳಿದು ನಡೆದರೆ 
ಡಾಕ್ಟರುಗಳ ಗೋಜೇ ಬೇಕಾಗುವುದಿಲ್ಲ. 


೧೫ 


ಹಾ: 
ಹ A 


ಉಂಡು ಕೆಂಡದ ಕಾಯಿ! ಉಂಡು ನಡೆ 
ಉಂಡೆಡದ  ಮಗ್ಗುಲೊಳಿರಲು - ವೈದ್ಯನ, 


| ಸಡಾ 
ಭಂಡಾಟ ಬೇಡ ಸರ್ವಜ್ಞ ॥ ಜ್‌ 3 

ಊಟ ಮಾಡಿದ ನಂತರ ದೇಹವನ್ನು ಕ್ಷಣಕಾಲ ಬಿಸಿಗೆ ಒಡ್ಡಬೇಕು.. 
ಇದರಿಂದ ಪಚನಶಕ್ತಿ ಚುರುಕುಗೊಳ್ಳುತ್ತದೆ. ಊಟ ಮಾಡಿದ ಕೂಡಲೇ 
ಮಲಗಬಾರದು. ಸ್ವಲ್ಪ ಕಾಲವಾದರೂ ನೂರು ಹೆಜ್ಜೆ ನಡೆಯಬೇಕು. 
ಮಲಗುವಾಗ ಎಎಡಮಗ್ಗುಲಾಗಿ ಮಲಗಬೇಕು. ಇದರಿಂದ ತಿಂದ ಆಹಾರ 
ಅರಗುತ್ತದೆ. ಇದನ್ನು ಅಧುನಿಕ ಆರೋಗ್ಯಶಾಸ್ತ್ರವೂ_ ಒಪ್ಪಿಕೊಂಡಿದೆ. ಇಂಥ" 
ನಿಯಮಗಳನ್ನು ಇರಿಸಿಕೊಂಡರೆ ಡಾಕ್ಟರುಗಳ ಬಳಿಗೆ ಹೋಗಿ ಬರುವ ' 
ಕಷ್ಟ ಎದುರಾಗುವುದೇ ಇಲ್ಲ. | ; 


ಸರ್ವಜ್ಞನ ವಚನಗಳಲ್ಲಿ ಒಗಟುಗಳೂ ಇವೆ. ಒಗಟುಗಳು ಎಲ್ಲ 
ಭಾಷೆಯ ಜನರಲ್ಲಿಯೂ ಅವರು ಆಡುವ ಮಾತಿನ ರೀತಿಯಲ್ಲಿ ಇರುತ್ತವೆ." 
ಅಮ್ಮನ ಸೀರೆ ಮಡಿಸೋಕೆ ಆಗೋಲ್ಲ, ಅಪ್ಪನ ದುಡ್ಡು ಎಣಿಸೋಕೆ 
ಟ್‌ 

ಆಗೋಲ್ಲ ್ಹಎನ್ನುವುದು ಕನ್ನಡದಲ್ಲಿ ಸುಪ್ರಸಿದ್ದ ಸರಳ ಒಗಟು. ಇದಕ್ಕೆ. 


೧೬ 


ಹತ್ತು ಸಾಸಿರ ಕಣ್ಣು! ನೆತ್ತಿಲಾದರು ಬಾಲ 
ಹುತ್ತಿನ ಹುಳುವ ಹಿಡಿಯುವುದು-ಕವಿಜನರ 
ಮೊತ್ತವಿದ ಹೇಳಿ ಸರ್ವಜ್ಞ ॥ (ನವಿಲು) 


ಕಡೆ ಕಪ್ಪು ನಡು ಬಿಳಿದು! ಉಡುವ ವಸ್ತ್ರವದಲ್ಲ 
ಬಿಡದೆ ನೀರುಂಟು ಮಡುವಲ್ಲ - ಕಲಿಗಳೀ 
ಬೆಡಗ ಪೇಳುವುದು ಸರ್ವಜ್ಞ ॥ (ಕಣ್ಣು) 

[4 ಣಿ 


ಕಾಲಿಲ್ಲ ಕೊ೦ಬು೦ಟು! ಬಾಲದಾ ಪಕ್ಷಿಯದು 
ಮೇಲೆ ಹಾರುವುದು ಹದ್ದ ಲ್ಲ ೯ ಕಲಿಗಳಲಿ 
ಬಾಲರಿದ ಹೇಳಿ ಸರ್ವಜ್ಞ | ಗಾಳಿಪಟ) 


ನೆತ್ತಿಯಲಿ ಉಂಬುವುದು! ಸುತ್ತಲೂ ಸುರಿಸುವುದು 
ಎತ್ತಿದರೆ ಎರಡು ಹೋಳಹುದು-ಕಲಿಗಳಿದ ಜಿ 
ಕುತ್ತರವ ಹೇಳಿ ಸರ್ವಜ್ಞ ॥ (ಬೀಸುವ ಕಲ್ಲು) 


ಸರ್ವಜ್ಞನ ವಚನಗಳು ಶಿವಶರಣರ ವಚನಗಳ ಹಾಗೆ ಅನುಭಾವದ 
ನೆಲೆಯನ್ನೇ  ಹೊಂದಿರುವಂಥವಲ್ಲ. ಇವನ ವಚನಗಳಲ್ಲಿ ಅನುಭಾವ ಕುರಿತ 
ವಚನಗಳಿವೆ. ಈ ವಚನಗಳ ಜೊತೆಯಲ್ಲ. ಜ್ಞಾನ, ಯೋಗ, 
ಜ್ಯೋತಿಷ್ಯ, ನೀತಿ,  ಮೂರ್ಯತೆ, ಶಕುನ, ಒಗಟು ಹೀಗೆ ಹೇ 
ವಿಷಯಗಳ ವಚನಗಳಲ್ಲ ಇವೆ. ಜನರ ನಡೆನುಡಿಗಳನ್ನು ಅರಿತು 
ಹೊಗಳುವ, ತೆಗಳುವ ಮುಕ್ತವಾದ ಮನಸ್ಸು ಸರ್ವಜ್ಞನಲ್ಲಿ ಇತ್ತು ಎನ್ನು 
ಅವನ ವಚನಗಳು ತೋರುತ್ತಿವೆ. (ಲ್‌ 


೧೮ 


ಭಿಕ್ಷದ ಅನ್ನವು! ಮೋಕ್ಷಕ್ಕೆ ಸಾಧನವು 
ಕುಕ್ಬಿಗೆ ನರರ ಕಾಡಿ ಬೇಡುಂಬನ್ನ 
ಮೋಕ್ಸಕ್ಕ ದೂರ ಸರ್ವಜ್ಞ ॥ 


ಭಿಕ್ಷೆ ಬೇಡುವುದು ನಮ್ಮ ಸಮಾಜದಲ್ಲಿ ಬಹಳ ಕಾಲದಿಂದಲೂ 
'ನಡೆದುಬರುತ್ತಿದೆ. ಕೆಲವರು ಕೈ-ಕಾಲು ಸರಿಯಿಲ್ಲದೆ, ಕೆಲಸ ಮಾಡಲು 
ಭಿಕ್ಷೆ ಬೇಡಲು ಕಲಿತಿರುತ್ತಾರೆ ಮತ್ತೆ ಕೆಲವರು ಸೋಮಾರಿಗಳಾಗಿ 

ಕೆಲಸ ಮಾಡಲು ಸಾಧ್ಯವಿದ್ದರೂ ಬಿಕ್ಟುಕ ಮಾರ್ಗಕ್ಕೆ ಇಳಿದಿರುತ್ತಾರೆ. 
ಕೆಲ ಭಿಕ್ಷುಕರು ಭಿಕ್ಷಾಟನೆಯನ್ನು ತಮ್ಮ ವೃತ್ತಿಯನ್ನಾಗಿಸಿಕೊಂಡಿರುತ್ತಾರೆ. 


ಇವರು ಬೇಡುವ ಭಿಕ್ಷೆಗೆ ಪ್ರತಿಯಾಗಿ ಜನರ ಮನಸ್ಸನ್ನು 


ಕಾಡಿ ಪಡೆಯುವ ಬಿಕ್ಕೆ, ಸಂತೋಷವಾಗಿ 


ದಾನವೆಂದರೆ ತಲೆಯ! ಚಾಣದಲಿ ಕಡಿದಂತೆ 
ತಾನೊಂದು . ತಪ್ಪು ಮಾಡಿದರೆ-ನೂರಾರ : 
ಮೌನದಲಿ ತೆರುವ ಸರ್ವಜ್ಞ ॥ 


ದಾನ ಪಡೆಯುವುದು ತುಂಬ ಸುಲಭವಾಗಿ ತೋರಿದರೂ 
ದಾನಕ್ಕೆ ತಕ್ಕ ವ್ಯಕ್ತಿಯಾಗಿ ಇಲ್ಲದಾಗ ಅದು ತಲೆಯನ್ನೇ" ಚಾಣದಲ್ಲಿ 
ಒಡೆದಂತೆ ಆಗುತ್ತದೆ. ಅಂದರೆ ಕೆಲವು ಬಾರಿ ಬಿರುಮಾತುಗಳನ್ನು . 
ಕೇಳಬೇಕಾಗುತ್ತದೆ. ತಪ್ಪು ಕಾಣದಂತೆ ಎಚ್ಚರದ ನಡೆನುಡಿಯನ್ನು ಇರಿಸಿಕೊಂಡಿದ್ದಾಗ 
ಮಾತ್ರ ದಾನ ಪಡೆದವನ ಘನತೆ ಉಳಿದು ಅವನ ಗೌರವ ಹೆಚ್ಚಿಸುತ್ತದೆ. 


ನಾನೊಂದು ಮಾಡುವೆನು! ನಾನೊಂದು ಕೂಡುವೆನು 
ನಾನೊಂದು ಪಡೆದು ಒದಗಿಪ್ಪೆನೆನೆ ಶಿವನು 
ತಾನೊಂದು ಮಾಳ ಸರ್ವಜ್ಞ ॥ 


ಯಾವುದೇ ಒಂದು ಕಾರ್ಯಮಾಡುವಾಗ ಹಲವು ಜನರಲ್ಲಿ "ನಾನು' 
ಇದನ್ನು ಮಾಡುತ್ತಿದ್ದೇನೆ... ಎ೦ಬ ಭಾವ ಒಲಿದುಕೊಂಡಿರುತ್ತದೆ. ಹೀಗೆಯೇ 


೨೦ 


i 4 ha 
1 ( 


RS ಅವನು ಎಲ್ಲಿಯೂ ಬದುಕನ್ನು. | ಹೀಗಳೆಯುವುದಿಲ್ಲ.) 


ಸರ್ವಜ್ಞನ. | ವಚನಗಳಲ್ಲಿ ಬಿ ಟಿ ರ 


ನೆಲವನು ಮುಗಿಲನು! ಹೊಲಿವರುಂಟಿಂದರೆ 
ಹೊಲಿವರು ಹೊಲಿವರೆನಬೇಕು 1 ಅವರೊಡನೆ 
ಛಲಬೇಡವೆಂದ ಸರ್ವಜ್ಞ ॥ * 


ನೆಲ ಮತ್ತು ಮುಗಿಲನ್ನು ಒಟ್ಟಿಗೆ ಕೂಡಿಸಿ ಹೊಲಿಯಬಹುದು 


ಎನುವ  ಮೂರ್ಣರು ಇರುತ್ತಾರೆ. ಇಂಥವರ ಬಳಿ ವಾದ ಮಾಡದೆ 


ಹೌದು, ಹೊಲಿಯಬಹುದು, ಹೊಲಿಯುವವರು ಇದ್ದಾರೆ ಎಂದು ಹೇಳಬೇಕು. 


ಇದು ಸಾಧ್ಯವಿಲ್ಲ ಎಂದು ತೋರಿದರೆ; ಈ ಮೂರರ ಮಾತಿಗೆ ನಮ್ಮ 


ಜ್ಞಾನ ಛಲವಾಗಿ ನಿಲ್ಲಬೇಕಾಗುತ್ತದೆ. . 


ಸರ್ವಜ್ಞ ಇಂಥ ಸಂದರ್ಭಗಳಲ್ಲಿ ಮೂರ್ಯರನ್ನು ಹೀಗಳೆಯುವುದಿಲ್ಲ. 
ಅವರ ಬದುಕನ್ನು ಹೀಗಳೆಯುವುದಿಲ್ಲ. ಅವರ ತಿಳಿವಿನ ಮಟ್ಟ ಇಷ್ಟ ಎಂದು 
ತಿಳಿಯುತ್ತಾನೆ. ಅವರಿಂದ ಪಾರಾಗಿ ತನ್ನ ಸಮಚಿತ್ತ ಉಳಿಸಿಕೊಳ್ಳುವ ಸರಳ 
ಮಾರ್ಗವನ್ನು ತೋರುತ್ತಾನೆ. | 


ಎ ಇ 


ಕೆ ದ ಕ ಗಸ ಇ ಬಜ ಪಜ ಶಶ ಗ ಕ ನ 
: ಒಂದೊಂದು ಹನಿ ಬಿದ್ದು! ನಿಂದಲ್ಲಿ ಮಡುವಕ್ಕು 
ಕಾದ ಬಂದಿಕ್ಕು ಸರ್ವಜ್ಞ ॥ ನ್ನ 


1 ಕ ಕ 


ಈವಂಗೆ ದೇವಂಗೆ! ಆವುದಂತರವಯ್ಯ 
ದೇವನುದ್ಯೋಗದಿ ಕೊಡುವನು, 
ಈವನೇ 


ಡಾ 


ಕಯ್ಯಾರೆ 


ಹಸನಾಗಿ ಬದುಕುವೊಡೆ | ಕುಶಲನೆಂದೆನಿಸುವೂಡೆ 
ಪಶುಪತಿಯ ಪದವ ಪಡೆವೊಡೆ ಹಸಿದವರ ' 
ಗಶನವಿಕ್ಕುವುದು' ಸರ್ವಜ್ಞ a 


! 9೨ 


po 


, ಪಶ್ನವಾಗೆ ಮರೆಯೆ ಸರ್ವಜ್ಞ ॥ 


ದೇವ ಸರ್ವಜ್ಞ ॥ | 


ಎ 
ಸ್ಸ 
7 

PA 

{Rg 

ದು 

£28 
ಮ 
NY 


ದ ಊಟ ಹಂದರಿಲ್ಲ ದ ಮದುವೆ 
ಕ ಕ೦ದನಿಲ್ಬದಳ ಮನೆವಾರ್ತೆ ಇವು ಮೂರು 
ಚಂದವಿಲ್ಲಿ ೦ದ ಸರ್ವಜ್ಞ || 


ಬೇಡಗಡವಿಯ ಚಿಂತೆ! ಆಡಿಗೆ ಮೆಳೆಯ ಚಿಂತೆ 
ನೋಡುವ ಚಿಂತೆ ಕುರುಡಂಗೆ ಹೆಳವಗೆ 
ದ್ದೊ ೀಡುವ ಚಿಂತೆ ಸರ್ವಜ್ಞ || 


B 


ಸೋದರ ಮಾವ 
ಬಾಗುವು 
ಮಾಡಿದರೇನು 


8 
pk 
ಕ ವ 
J 3 ಜಡ f 3 
ಹ ಛಿ ನ | 3 ಸ್‌ 
Be 
316881 1 11೬ 
ಸ್ರ | ೫) 1 
A ಉ1 7 ಭಂ ೫ 
SD § ES 


ನ 


ಕೇ 


ಸಿ 
ಸಿ 


ಗ ಗ್ಗ 
1.1 
1.1] | R 
NN: 
i  ಊೀಿ ೧0) \ 
2 
1.8೧, 1೫.” 
| i 4 sl ನ 7 a 
% ಸ ಭೆ A 


ಬಲಿದಂತೆ 
ಕಾ ಹಾ 


ಎದಿ 


ನಿತ್ಯವೂ ಹೊಲೆಯ ಸರ್ವಜ್ಞ ॥ 


1 


ರ್ದಸಿಯ 
ಬಂದುದನೆ 
ಬಂದುದನೆ ' ಮೆಟ್ಟ 
ಮುಂದೇನ ಮಾ 
ಓದಿ ಬೂದಿಯ ಪೂ 
ಕೋದಾತ ಯೋಗಿಯೆನಬೇಡ 
ಕಾದಾತ ಯೋಗಿ ಸರ್ವ 
ಹೊರುವವ। ಎತ್ತಣ ಮಾದಿಗನು 
ಉತ ಮನೆಂದು ಹೆರರೊಡವೆ - ಹೊತರವ 


ಬಲ್ಲಿನೆಂಬೀ ಮಾತು! ಸಲ್ಲದು ಎಲ್ಲರಿಗೆ. 
ಬಲ್ಲರೆ ' ಬಲ್ಲೆನೆನಬೇಡ ದ ತನ್ನತಾ 
ಬಲ್ಲರೆ ಸಾಕು ಸರ್ವಜ್ಞ ॥ 


ಜೀವ ಜೀವವ ತಿಂದು! ಜೀವಿಸುತಿದೆ ಜಗವೆಲ್ಲ 
ಜೀವದಿಂ ಹೊರಗೆ ತಿಂಬವರ - ನಾ ಕಾಣೆ 


ನಾವುದೆಂದೆಂಬ ಸರ್ವಜ್ಞ ॥ 


ವನಕೆ ಕೋಗಿಲೆ ಲೇಸು! ಜನನಿ ಶಿಶುವಿಗೆ ಲೇಸು 
ಕನಕ  ಉಳ್ಳವನ ನುಡಿ ಲೇಸು - ವಿದ್ಯಕ್ಕೆ 
ಅನುಭವ ಲೇಸು ಸರ್ವಜ್ಞ ॥ 


ಒಂದೊಂದು ವಿದ್ಯದ। ಚಂದ ಹೃದಯವನರಿತು 4 
ಕಂದದ ಪ್ರಾಸು ಗುರುವೃತ್ತಬೌಿತಾತ ಪ್ರ 


OD 
ಬಂಧದ ಕವಿಯು ಸರ್ವಜ್ಞ ॥ | | || GRANTHALAY 
ಹ್‌ Acc.No. 016156 


kd ಹೆ ಹೆ ಲ ಕ ಗ. ದ್‌ | ಖೆ 


ಹ 


ಫದವಿ ಮಟ್ಟದವರೆಗೆ ಉತ್ತಮ 
ಹಾಗೂ « ವಾಗಿ "ಪಠ್ಯಪುಸ್ತಕ ರಚನಾ 
ನಗಿ ಪಠ್ಯಪುಸ್ತಕ ರಚನೆ 
ಲಾಖೆ. ನಪಸಾಕ್ಸರರಿಗಾಗಿ 
ಯಕ್ಕೆ ವಹಿಸಿಕೊಟ್ಟರು. 
ನ ಪ್ರಖ್ಯಾತ ಲೇಖಕರನ್ನು, 
ಅವರೆಲ್ಲರ ಅಭಿಪ್ರಾಯ, 
ನಾಷೆ, ಮುದ್ರಣ ವಿನ್ಯಾಸ, 
ಅನೇಕ ಸಲ ಚರ್ಚಿಸಿ 


ಪುಸ್ತಕ ಬ 
ವಿಶ್ವವಿದ್ಯಾ 
ಭಾಷಾತಜ್ಞ 
ಸಲಹೆ, ಸ 
ಚಿತ್ರಗಳ 
ಯೋಜನೆಯ 


ನವಸಾಕ್ಟರ! ಇಗಲೇ ಪ್ರಕಟವಾಗಿರುವ 


ಪುಸ್ತಕಗಳ | ಕಿಲ್ಲು ಭಾಷಾತಜ್ಞರಿಂದ 
ಪರಿಶೀಲಿಸ ನೇಮಿಸಿಕೊಂಡು ಅವರಿಗೆ 
ಕಮ್ಮಟಗಳ ನಾದ್ಯಂತ ಆಯ್ದ ಜಿಲ್ಲೆ, 


ತಾಲೂಕುಗ! 
ಗುಣದೋ 
ಗಣಕಯಂತ 
ಮಾಹಿತಿಗಳ 
ಆದ್ಯತೆಗಳನ 


ಬುತ್ತಿರುವವರಿಂದ ಅದರ 
ನ್ನೆಲ್ಲ ವಿಶ್ವವಿದ್ಯಾಲಯದ 
ಶ್ರ, ಸಹಾಯಕರು ನೀಡಿದ್ದ 
೨ನುಗುಣವಾಗಿ ವಿಷಯೆದ 
ತ ಲೇಖಕರು ನಮ್ಮ 
ವಿಶ್ವವಿದ್ಯಾ ಂತಿಮ ಲೂಪ ಕೊಟ್ಟರು. 
ಕಲಾವಿದರು & ಆಸೇ EE ಗೊಂಡ ಹಸ್ತಪ್ರತಿಗಳನ್ನು 
ನವಸಾಕ್ಷರರ ಬಳಿ ಕೊಂಡೊಯ್ದು ಅವರ ಮುಂದೆ ಪಠಿಸಿ ನಂತರ ಅವರ ಅಭಿಪ್ರಾಯ, ಪ್ರತಿಕ್ರಿಯೆಗಳನ್ನು 
ಅಳವಡಿಸಿ ಹಸ್ತಪ್ರತಿಯನ್ನು ಅಂತಿಮಗೊಳಿಸಲಾಯಿತು. 


ನಮ್ಮ ಬಹುಸಂಖ್ಯಾತ ಸಮುದಾಯ ಅನಕ್ಬರಸ್ಥರೇ ಹೊರತು ಅವಿದ್ಯಾವಂತರಲ್ಲ. ನೃಪತುಂಗ 
ಹೇಳುವಂತೆ ಅವರು "ಚದುರರ್‌ ನಿಜದಿಂ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ 
ಮತಿಗಳ್‌", ಅನುಭವದಲ್ಲಿ, ವಿವೇಕದಲ್ಲಿ, ವ್ಯವಹಾರದಲ್ಲಿ, ತಿಳುವಳಿಕೆಯಲ್ಲಿ ಆ ಜನ ಚದುರರು. 
ಹೀಗೆಂದು ಅವರನ್ನು ಅಕ್ಷರದಲಿತರನ್ನಾಗಿಯೂ ಉಳಿಸುವಂತಿಲ್ಲ. ಅವರಲ್ಲಿ ಅಕ್ಷರ ಕಲಿಯುವ 
ಸಾಮರ್ಥ್ಯವಿದೆ. ಕಲಿಸುವ ಹೊಣೆ ಸರ್ಕಾರಗಳ, ವಿಶ್ವವಿದ್ಯಾಲಯಗಳ ಮೇಲಿದೆ. ಈ ನಿಟ್ಟಿನಲ್ಲಿ 
ದೇಶದಾದ್ಯಂತ ಸಾಕ್ಷರತಾ ಆಂದೋಲನ ನಡೆಯುತ್ತಿದೆ. ಆದರೆ ಈ ಅಕ್ಬರ ಸಂಸ್ಕೃತಿಯ 
ಆಂದೋಲನದಲ್ಲಿ ಕಲಿತವರಿಗೆ ಮತ್ತು ಕಲಿಯುವವರಿಗೆ ಉತ್ತಮ ಗುಣಮಟ್ಟದ ಪುಸ್ತಕಗಳ 
ಅವಶ್ಯಕತೆ ಇದೆ. ಕಲಿತವರು ಮರೆಯದಂತೆ, ಕಲಿಕೆಯನ್ನು ಮುಂದುವರಿಸುವಂತೆ ನೋಡಿ 
ಕೊಳ್ಳುವುದು ಎಲ್ಲರ ಕರ್ತವ್ಯ. 


ಕನ್ನಡ ವಿಶ್ವವಿದ್ಯಾಲಯವು ನಾಡಿನ ಹಲವು ವಿದ್ವಾಂಸರೊಂದಿಗೆ ಸೇರಿ ನಡೆಸಿದ ಒಂದು ಸಾಮೂಹಿಕ 
ಪ್ರಯತ್ನದ ಫಲವಾಗಿ ಈ ಪುಸ್ತಕ ರೂಪತಾಳಿದೆ. ನವಸಾಕ್ಷರರು ಈ ಪುಸ್ತಕವನ್ನು ಪ್ರೀತಿಯಿಂದ 
ಸ್ವೀಕರಿಸುತ್ತಾರೆಂದು ನಂಬಿದ್ದೇವೆ. ಈ ಯೋಜನೆಯ ಯಶಸ್ಸಿಗೆ ಕಾರಣರಾಗಿರುವ ಉನ್ನತ ಸಲಹಾ 
ಸಮಿತಿ ಹಾಗೂ ಸಂಪಾದಕ ಸಮಿತಿಯ ಸದಸ್ಯರಿಗೆ, ಲೇಖಕರಿಗೆ, ಕಲಾವಿದರಿಗೆ. ಹಾಗೂ ಈ 
ಯೋಜನೆಯಲ್ಲಿ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ನಮ್ಮೊಡನೆ ಪಾಲ್ಗೊಂಡವರೆಲ್ಲರಿಗೂ. ನಮ್ಮ 
ಹೃತ್ಪೂರ್ವಕವಾದ ವಂದನೆಗಳು. ನಮ್ಮ ವಿಶ್ವವಿದ್ಯಾಲಯದ ಮೇಲೆ ವಿಶ್ವಾಸವಿಟ್ಟು ಇಂತಹ ಒಂದು 
ಗುರುತರವಾದ ಯೋಜನೆಯನ್ನು ವಹಿಸಿಕೊಟ್ಟ ಲೋಕಶಿಕ್ಷಣ ಇಲಾಖೆಯ ನಿರ್ದೇಶಕರಾದ ಶ್ರೀ 
ಲೂಕೋಸ್‌ ವಲ್ಲತ್ತರೈ ಅವರಿಗೆ ನನ್ನ ಕೃತಜ್ಞತೆಗಳು. ಓದುಗರು ಈ ಪುಸ್ತಕದ ಬಗ್ಗೆ ತಮ್ಮ 
ಅಭಿಪ್ರಾಯಗಳನ್ನು ತಿಳಿಸಿದರೆ ನಮ್ಮ ಪಠ್ಯಪುಸ್ತಕ ರಚನೆಗೆ ಉಪಯೋಗವಾಗುತ್ತದೆ. 


ಚಂದ್ರ ಶೇಖರ ಕಂಬಾರ 
ಕುಲಪತಿಗಳು 


